. ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 


ಮಾನ್ಯ ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


1202 

ಶ್ರೀ ಎಂ.ಎಲ್‌.ಅನಿಲ್‌ ಕುಮಾರ್‌ 
(ಸ್ಮಳೀಯ ಸಂಸ್ಥೆಗಳ ಕ್ಲೇತು 
07-03-2022 

ಪ್ರವಾಸೋದ್ಯಮ, ಜೀವಿಶಾಸ್ತ್ರ 
ಹಾಗೂ ಪರಿಸರ ಸಚಿವರು 


ಈ. 
ಸಂ. 


ಪ್ರಶ್ನೆ 


ಉತ್ತರ 


ಅ) 


ಕಳೆದ 2 ವರ್ಷಗಳಲ್ಲಿ ಕೋಲಾರ ಮತ್ತು 
ಚಿಕ್ಯಬಳ್ಳಾಪುರ ಜಿಲ್ಲೆಗೆ ಸರ್ಕಾರದಿಂದ 
ಪ್ರವಾಸೋದ್ಯಮ ಇಲಾಖೆಗೆ ಬಿಡುಗಡ 
ಮಾಡಿರುವ ಒಟ್ಟು ಅನುದಾನವೆಷ್ಟು; 
(ಕ್ಷೇತ್ರಾವಾರು ಲೆಕ್ಕಶೀರ್ಷಿಕೆವಾರು ಪೂರ್ಣ 
ವಿವರ ನೀಡುವುದು) 


ಸರ್ಕಾರದಿಂದ ಪ್ರವಾಸೋದ್ಯಮ ಇಲಾಖೆಗೆ ಜಲ್ಲಾವಾರು/ಕ್ನೇತ್ರವಾರು/ 
ಲೆಕ್ಕಶೀರ್ಷಿಕೆವಾರು ಅನುದಾನವನ್ನು ಹಂಚಿಕೆ ಮಾಡಿರುವುದಿಲ್ಲ. 
ಬದಲಾಗಿ ಇಲಾಖೆಗೆ ಸರ್ಕಾರದಿಂದ ಒದಗಿಸುವ ಅನುದಾನದನ್ನ್ವಯ, 
ಸರ್ಕಾರದಿಂದ ಮಂಜೂರಾತಿ '" ನೀಡುವ ಕಾಮಗಾರಿಗಳು/ 
ಯೋಜನೆಗಳು/ಕಾರ್ಯಕುಮಗಳನ್ನು ಕೈಗೊಳ್ಳಲು ಅನುದಾನ 
ಬಿಡುಗಡೆ ಮಾಡಲಾಗುತ್ತದೆ. 


ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಕಳೆದ 02 ವರ್ಷಗಳಲ್ಲಿ 
ಮಂಜೂರಾದ ಯೋಜನೆ / ಕಾಮಗಾರಿಗಳಿಗೆ ಬಿಡುಗಡೆ ಮಾಡಿರುವ, 
ವೆಚ್ಚ ಮಾಡಿರುವ ಹಾಗೂ ಬಾಕಿ ಇರುವ ಅನುದಾನದ ವಿವರಗಳನ್ನು 
ಅನುಬಂಧ-1 ಮತ್ತು 2 ರಲ್ಲಿ ಒದಗಿಸಿದೆ. 


ಆ) 


ಬಿಡುಗಡೆಯಾದ ಅನುದಾನದಲ್ಲಿ ಖರ್ಚು 
ಮಾಡಿರುವ ಅನುದಾನವೆಷ್ಟು: ಉಳಿದ 
ಅನುದಾನವೆಷ್ಟು; ತಡೆಹಿಡಿದಿರುವ 
ಅನುದಾನವೆಷ್ಟು; (ಕೇತ್ರಾವಾರು ಮಾಹಿತಿ 
ನೀಡುವುದು) 


ಖರ್ಚು ಮಾಡಿರುವ ಅನುದಾನದ ಹಾಗೂ ಉಳಿಕೆ ಅನುದಾನದ 
ವಿವರಗಳನ್ನು ಅನುಬಂಧ -1 ಮತ್ತು 2 ರಲ್ಲಿಒದಗಿಸಿದೆ.. 


ಸದರಿ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಯಾವುದ; ಅನುದಾನವನ್ನು ತಡೆ 
ಹಿಡಿದಿರುವುದಿಲ್ಲ. 


Ho 
; 


ತಡೆಹಿಡಿದಿರುವ ಅನುದಾನವನ್ನು ಬಿಡುಗಡೆ 
ಮಾಡಲು ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು; 


ಉದಬಿಸುವುಬಿಲ್ಲ. 


ಈ) 


ಯಾವ ಕಾಲಮಿತಿಯಲ್ಲಿ ತಡೆಹಿಡಿದಿರುವ 
ಅನುದಾನವನ್ನು ಬಿಡುಗಡೆ 
ಮಾಡಲಾಗುವುದು? ವಿವರ 
ನೀಡುವುದು) 


(ಸಂಪೂರ್ಣ 


ಉದೃವಿಸುವುದಿಲ್ಲ. 


TOR 74 TDV 2022 


ಪ್ರವಾಸೋದ್ಯಮ, ಜೀವಿಶಾಸ್ತ್ರ 
ಹಾಗೂ ಪರಿಸರ ಸಚಿವರು 


ಮಾನ್ಯ ವಿಧಾನ ಪರಿಷತ್ತು ಸದಸ್ಯರಾದ ಶ್ರೀ ಎಂ.ಎಲ್‌.ಅನಿಲ್‌ ಕುಮಾರ್‌ (ಸ್ಥಭಳೀಯ ಸಂಸ್ಥೆಗಳ 
ಕೇತು ಅವರ ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 1202ಕೆ, 
ಅನಮುಬಂಧ-1 


ಪ್ರವಾಸೋದ್ಯಮ ಇಲಾಖೆಯಿಂದ ಎಸ್‌.ಸಿ.ಎಸ್‌.ಪಿ ಮತ್ತು ಟಿ.ಎಸ್‌.ಪಿ ಯೋಜನೆಅಡಿ ಪರಿಶೀಷ್ಟ ಜಾತಿ ಮತ್ತು 
ಪರಿಶಿಷ್ಟ ಪಂಗಡದ ನಿರುದ್ಯೋಗಿ ಅಭ್ಯರ್ಥಿಗಳಿಗೆ ಹಾಗೂ ಸಾಮಾನ್ಯ ಯೋಜನೆ ಅಡಿ ಹಿಂದುಳಿದ ವರ್ಗ 
ಮತ್ತು ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಸಹಾಯಧನದೊಂದಿಗೆ ಪ್ರವಾಸಿ ಟ್ಯಾಕ್ಸಿ ವಿತರಿಸುವ 
ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಕಳೆದ2 ವರ್ಷಗಳಲ್ಲಿ 
ಬಿಡಗುಡೆ ಮಾಡಿರುವ ಒಟ್ಟು ಅನುದಾನ ವಿವರ. 


(ರೂ.ಲಕ್ಷಗಳಲ್ಲಿ) 
ಕ್ರ ಜಿಲೆಯ ಹೆಸರು ವರ್ಷ ಪರಿಶಿಷ್ಟ | ಪರಿಶಿಷ್ಟ | ಹಿಂದುಳಿದ ವರ್ಗ ಹಾಗೂ i 
ಸಂ ಇ ಜಾತಿ ಪಂಗಡ ಅಲ್ಪಸೆಂಖ್ಯಾತ ವರ್ಗ ಆ 
4; 2019-20 21.00 6.00 21.00 48.00 
2. ಕೋಲಾರ 2020-21 - § y R 
ಒಟ್ಟು (ಅ) 21.00 6.00 21.00 48.00 
1. 2019-20 21.00 9.00 200 54.00 
2. ಚಿಕ್ಕಬಳ್ಳಾಪುರ 2020-21 ಫೆ ಜ್ಯ ky x 
ಒಟ್ಟು (ಆ) 21.00 9.00 24.00 .54.00 
ಒಟ್ಟು (ಅ*ಆ) 42.00 15.00 45.00 102.00 
ಷರಾ: 2020-21ನೇ ಸಾಲಿನಲ್ಲಿ ಈ ಕಾರ್ಯಕ್ರಮವನ್ನು ಇಲಾಖೆಯು ಹಮ್ಮಿಕೊಂಡಿರುವುದಿಲ್ಲಿ. 


ಪ್ರವಾಸೋದ್ಯಮ ಇಲಾಖೆಯಿಂದ ಎಸ್‌.ಸಿ.ಎಸ್‌.ಪಿ ಮತ್ತು ಟಿ.ಎಸ್‌.ಪಿ ಯೋಜನೆ ಅಡಿ ಹಾಗೂ ಸಾಮಾನ್ಯ 
ಯೋಜನೆಲಅಡಿ ರಾಜ್ಯದ ಸರ್ಕಾರಿ ಪ್ರಢಶಾಲೆಗಳಲ್ಲಿ, ಮೊರಾರ್ಜಿ ದೇಸಾಯಿ ಹಾಗೂ ಕೈಸ್‌ ವಸತಿ 
ಶಾಲೆಗಳಲ್ಲಿ 8ನೇ ತರಗತಿಯಲ್ಲಿ ಕಳಿಯುತ್ತಿರುವ ಪರಿಶೀಷ್ಟ ಜಾತಿ / /ಪರಿಶಿಷ್ಟ ಪಂಗಡದ ಹಿಂದುಳಿದ, 
ಅಲ್ಪಸಂಖ್ಯಾತ ಹಾಗೂ ಇತರೆ ವರ್ಗಕೆ, ಸೇರಿದ ವಿದ್ಯಾರ್ಥಿಗಳಿಗೆ ಕರ್ನಾಟಿಕ ದರ್ಶನ ಪ್ರವಾಸ ಕಾರ್ಯಕ್ರಮಕ್ಕೆ 
ಸಂಬಂಧಿಸಿದಂತೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಕಳೆದ 2 ವರ್ಷಗಳಲ್ಲಿ 'ಬಿಡಗುಡೆ ಮಾಡಿರುವ 
$ ಒಟ್ಟಿ ಅನುದಾನ ವಿವರ. 


(ರೂ. ಲಕ್ಷಗಳಲ್ಲಿ) 
ಕ್ರ ಪರಿಶಿಷ್ಟ | ಪರಿಶಿಷ್ಟ | ಹಿಂದುಳಿದ ವರ್ಗ ಹಾಗೂ 
ಸಂ] ನಳಯುತೆಸಥು| ಪಡ ಅಲ್ಪಸಂಖ್ಯಾತ ವರ್ಗ | 
1. 2019-20 11.83 4.34 13.47 29.64 
2. ಕೋಲಾರ 2020-21 - - - oo 
“ಒಟ್ಟು (ಅ) 11.83 4.34 . 13.47 29.64 
1. 2019-20 11.86 6.09 13.47 31.42 
2. | ಚಿಕ್ಕಬಳ್ಳಾಪುರ 2020-21 - - - - 
ಒಟ್ಟು (ಆ) 11.86 6.09 13.47 31.42 
pe ಒಟ್ಟು (ಅಆ) 23.69 10.43 26.94 61.06 
ಷರಾ: 202021ನೇ ಸಾಲಿನಲ್ಲಿ ಕೋವಿಡ್‌-19 ಸಾಂಕ್ರಾಮಿಕ ರೋಗದಿಂದಾಗಿ ಮಕ್ಕಳ ಆರೋಗ್ಯ ಹಿತದೃಪ್ಟೀಯಿಂದ ಪ್ರವಾಸ 
ಕಾರ್ಯಕ್ರಮ ಕೈಗೊಂಡಿರುವುದಿಲ್ಲ. k 4 


p 
. 


ಮಾನ್ಯ ವಿಧಾನ ಪರಿಷತ್ತು ಸದಸ್ಯರಾದ ಶ್ರೀ ಎಂ.ಎಲ್‌.ಅನಿಲ್‌ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) ಅವರ ಚುಕ್ಕೆ 
ರಹಿತ ಪ್ರಶ್ನೆ ಸಂಖ್ಯೆ 1202 ಕೈ ಅನುಬಂಧ-2 
ಕಳೆದ ಎರಡು ವರ್ಷಗಳಲ್ಲ ಕೋಲಾರ ಮತ್ತು ಚಿಕ್ನಬಳ್ಳಾಮರ ಜಲ್ಲೆಗಳಗೆ ಬಂಡವಾಳ ವೆಚ್ಚ ಮತ್ತು ಕೆ.ಟ.ವಿ.ಜ 
ಲೆಕ್ಕಶೀರ್ಷಿಕೆಗಳಡಿ ಮಂಜೂರಾಗಿರುವ ಕಾಮಗಾರಿಗಳಣಿ ಜಡುಗಡೆ ಮಾಡಿರುವ ಅನುವಾದ ವಿವರ. 


(ರೂ.ಲಕಗಳಲ್ರ) 
ಕ್ಷಗಟಟ್ಲ 

2೦18-1೨ ನೇ 2020-2 

ಮಂಜೂರಾದ RN ಸಾಅನಲ್ಲ ಲ 1ನೇ ಸಾಬನಲ್ಲ 

ಅಃ 
ಕಾಮಗಾರಿಯ ಹೆಸರು Sal ಅಡುಗಡೆ ಬಡುಗಡೆ 
ಮಾಡಿರುವ ಮಾಡಿರುವ 
ಅನುದಾನ 
Pe 


ಶ್ರೀನಿವಾಸಪುರ ತಾಲ್ಲೂಕು, 
ಬ್ಬೆ ೈರಗಾನಪಲ್ಲಿ ಗ್ರಾಮ 
pS ko ) 
ಪಂಚಾಯತಿಯ PR p ಕಾಮಗರಿಗೆ ನಿವೇಶನವು 
ಬೃರಗಾನಪಲ್ಲಿ ಬಂಡವಾಳ . 4 A _ 4 ಇಲಾಖೆಯ ಹೆಸರಿಗೆ 
ಗ್ರಾಮದಲ್ಲಿನ ಪಂಜೂರಮ್ಮ | ನ ಹಸ್ತಾತರವಾಗಬೇಕಿದೆ 
3 ಇ 

ದೇವಸ್ಥಾನದ ಹತ್ತಿರ 
ಯಾತಿನಿವಾಸ ಕಟ್ಟಡ 

pe] ಆ 
ನಿರ್ಮಾಣ 
ಕೋಲಾರ ಜಿಲ್ಲೆ, 
ಶ್ರೀನಿವಾಸಪುರ ತಾಲ್ಲೂಕು. 
3 ಇ 


ಕಾಮಗಾರಿ 
ಪುಂಗನೂರು ಕ್ರಾಸ್‌ - ಪ್ರಗತಿಯಲ್ಲಿದೆ, ಬಿಡುಗಡೆ 
ನಲ್ಲಿರುವ ಶ್ರೀ ಶನೇಶ್ವರ ಗ, i , - . .|ಮಾಡಿರುವ ರೂ.50.00 
ದೇವಸ್ಥಾನದ ಸಮಗ್ರ - 00 } - 00 ಗಳಿಗೆ ಹಣಬಳಕೆ 


ಅಭಿವೃದಿ ಹಾಗೂ ಪ್ರಾಮಾಣ ಪತ್ರ 
೦ ಬೇಕಿದೆ 
ಮೂಲಭೂತ ಸೌಲಭ್ಯ ಏಳಬೇಕಿದ, 


ಕಲ್ಪಿಸುವ ಕಾಮಗಾರಿ. 2 a 


ಲಿ 2019-20 

- ತಿ ಬಂ | 50,00 16.50 33.50 [ಪ್ರಾರಂಭಿಸಚೇಕಿದೆ 
ಮೂಲಭೂತ ಸೌಕರ್ಯ | ನ್‌ ನಳ 
ಅಭಿವೃದ್ಧಿ 
ಕಾಮಗಾರಿಗಳೆಗೆ ಅನುದಾನ. 


2೦೭೦-21ನೇ ಸಾಅನಲ್ಲ ಕೋಲಾರ ಜಲ್ಲೆಗೆ ಯಾವುದೇ ಕಾಮಗಾರಿಗಳು ಮಂಜೂರಾಗಿರುವುದಿಲ್ಲ. 


ಸು 2೦2೦-೫ನೌ ಸಾಲುಗಳಲ್ಲ ಚಿಕ್ಕಬಳ್ಳಾಪುರ ಜಲ್ಲೆಗೆ ಯಾವುದೇ ಕಾಮಗಾರಿಗಳು 
ಸನದ 


SN 


